ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


521 

ಡಾ:ಚಂದ್ರಶೇಖರ್‌ ಬಿ.ಪಾಟೀಲ್‌ 
(ಪದವೀಧರರ ಕ್ಷೇತ್ರ 
24-09-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಕ್ತ ಸಂ ಪ್ರಶ್ನೆಗಳು ಉತ್ತರ 
ಕಾರಂಜಾ ಯೋಜನೆಯಡಿ 27 ಹಳ್ಳಿಗಳು ಭಾದಿತವಾಗಿರುತ್ತದೆ. ಈ 
ಯೋಜನೆಯಡಿ ಮುಳುಗಡೆ ಪ್ರದೇಶಕ್ಕಾಗಿ 15522 ಎಕರೆ 25 
ಗುಂಟೆ, ಕಾಲುವೆಗಳಿಗಾಗಿ 6054 ಎಕರೆ 23 ಗುಂಟೆ, ಪುನರ್ವಸತಿ 
ಕೇಂದ್ರಗಳಿಗಾಗಿ 378 ಎಕರೆ 14 ಗುಂಟೆ ಪ್ರದೇಶವನ್ನು ಭೂಸ್ಥಾಧೀನ 
ಬೀದರ್‌ ಜಿಲ್ಲೆಯ ಕಾರಂಜಾ | ಪ್ರಡ್ತಸಿಕೊಂಡು ಇಲ್ಲಿಯವರೆಗೆ ರೂ.163.35 ಕೋಟಿಗಳನ್ನು 
ಮುಳುಗಡೆ ಸಂತ್ರಸ್ತರಿಗೆ ಭೂಮಿಗೆ | ಪ್ರರಿಹಾರವನ್ನಾಗಿ ಆಯಾ ಸಾಲಿನ ಮಾರುಕಟ್ಟೆ ದರದಂತೆ ವಿಶೇಷ 
ತಕ್ಕಂತೆ ಕನಿಷ್ಠ ಬೆಲೆ ನಿಗದಿ ಮಾಡಿ| ಭ್ರೂಸ್ಟಾಧೀನಾಧಿಕಾರಿಗಳು, ಕಾರಂಜಾ ಯೋಜನಾ ಕಛೇರಿಯಿಂದ 
ಅ) | ಸರ್ಕಾರದ ವತಿಯಿಂದ ಪರಿಹಾರ | ಪ್ರರಿಹಾರಧನವನ್ನು ವಿತರಿಸಲಾಗಿದೆ. 
ನೀಡಲಾಗಿದೆಯೇ: ಭೂಮಿಯ ಬೆೆಗೆ 
ತಕ್ಕಂತೆ ಗರಿಷ್ಠ ಬೆಲೆ ನಿಗದಿ ಮಾಡಿ 
ಪರಿಹಾರ ನೀಡುತ್ತಿಲ್ಲದಿರುವುದಕ್ಕೆ [| ಕಾನೂನು ರೀತ್ಯಾ ಈಗಾಗಲೇ ಬಾಧಿತ ವ್ಯಕ್ತಿಗಳ 
ಕಾರಣಗಳೇನು? ಬೇಡಿಕೆಗಳನ್ನು  ಪೂರೈಸಲಾಗಿದ್ದ, ಇದು ನಿರ್ಧಾರಿತ 
ವಿಷಯವಾಗಿದೆಯೆಂದು ದಿ:26.01.2014 ರಂದು ಸುದೀರ್ಪ 
ಚರ್ಚೆಯ ನಂತರ, ಹೆಚ್ಚಿನ ಬೇಡಿಕೆಗಳನ್ನು ತಿರಸ್ಕರಿಸಲು ಅಂದಿನ 
ಸಚಿವ ಸಂಪುಟವು ನಿರ್ಣಯಿಸಿರುತ್ತದೆ. 
ಸಂಖ್ಯೆೇಜಸಂಇ 122 ಎಂಎಲ್‌ಎ 2020 


ರ್‌ ವೆ 
2 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಜೆವರು 


